ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1039 


ಸದಸ್ಯರ ಹೆಸರು 


ಶ್ರೀ ಎನ್‌. ಅಪ್ಪಾಜಿಗೌಡ (ಸಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


21.09.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನೆ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಮತ್ತು ವಿಕಲಚೇತನರ, ಹಿರಿಯ 


ನಾಗರಿಕರ ಸಬಲೀಕರಣ ಸಚಿವರು. 


ಕ್ರ. ಸಂ. ಪ್ರಶ್ನೆಗಳು ಉತರ 

ಅ. ಇತ್ತೀಚೆಗೆ ಬಡವರಿಗಾಗಿ ಫ್ರೀ | ಸರ್ಕಾರದ ಮುಂದೆ ಪ್ರಸ್ತಾವನೆ ಇರುವುದಿಲ್ಲ. 
ಸ್ಯಾಂಡ್‌ ಪಾಲಿಸಿ ತರಲು" 
ಚಿಂತನೆ ನಡೆಸುತ್ತಿರುವುದಾಗಿ 
ತಿಳಿಸಿದ್ದು, ಈ ಯೋಜನೆ 
ಜಾರಿಗೆ ತರುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ: 

(ಸಂಪೂರ್ಣ “ವಿವರ 
ನೀಡುವುದು) R 

ಆ. |ಇದರಿಂದ ರಾಜ್ಯದಲ್ಲಿ | ಮರಳು ಅಭಾವ ಆಗದ ರೀತಿಯಲ್ಲಿ ಸಾರ್ವಜಿಕರಿಗೆ 
ಮರಳು ಅಭಾವ | ಸುಲಭವಾಗಿ ಮರಳು ಪೂರೈಸಲು ಹೊಸ ಮೃಳು 
| ಸೃಷ್ಟಿಯಾಗುವುದಿಲ್ಲವೇ: ನೀೀತಿ-2020 ಜಾರಿಗೆ ತರಲಾಗಿದೆ. 

ಇ. |ಮರಳು ಅಭಾವ ರಾಜ್ಯದಲ್ಲಿ ಸಾರ್ವಜನವಿಕರಿಗೆ ಅಗತ್ಯವಿರುವ 
ಎದುರಾದಲ್ಲಿ ಸರ್ಕಾರ | ಮರಳನ್ನು ಪೂರೈಸಲು ಈ ಕೆಳಕಂಡ ಕ್ರಮಗಳನ್ನು 
ಯಾವ ರೀತಿಯ ಕ್ರಮ  ಕೈಗೊಳಲಾಗಿರುತ್ತದೆ. 
ಕೈಗೊಳ್ಳಲಾಗುವುದು: -° ಪ್ರುಸ್ತುತ' ರಾಜ್ಯದಲ್ಲಿ": ಕರ್ನಾಟಿಕ ಉಪಖನಿಜ 


"ರಾಜ್ಯದ 


ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2016 ರ 
ನಿಯಮ 31-7 ರಂತೆ, ಟೆಂಡರ್‌-ಕಂ-ಹರಾಜು 
ಮೂಲಕ ಗುತ್ತಿಗೆ ಮಂಜೂರಾದ 251 ಮರಳು 
ಬ್ಲಾಕ್‌ ಗಳಿದ್ದು, ಸದರಿ ಮರಳು ಬಾಕ್‌ ಗಳಿಂದ 
ಸರ್ಕಾರಿ ಹಾಗೂ ಸಾರ್ವಜವಿಕ 
ಕಾಮಗಾರಿಗಳಿಗೆ ಮರಳನ್ನು ಪೂರೈಸಲಾಗುತ್ತಿದೆ. 
ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 
ನಿಯಮಗಳು, 2016 ರ ನಿಯಮ 31-2 ರಲತೆ 95 
ಪಟ್ಟಾ ಜಮೀನುಗಳಲ್ಲಿ ಮರಳು ಗಣಿಗಾರಿಕ 
ಲೈಸನ್ಸ್‌ ನೀಡಲಾಗಿರುತ್ತದೆ. ಈ ಪ್ರದೇಶ 
ಗಳಿಂದಲೂ . ಸಹ ರಾಜ್ಯದ ಸರ್ಕಾರಿ ಹಾಗೂ 
ಸಾರ್ವಜನಿಕ ಕಾಮಗಾರಿಗಳಿಗೆ ಮರಳನ್ನು 
ಪೂರೈಸಲಾಗುತ್ತಿದೆ. 


2 


-2- 


ಪ್ರಸ್ತುತ ಕರ್ನಾಟಿಕ ಉಪಖವಿಜ ರಿಯಾಯಿತಿ ಚಿದ್ದುಪಡಿ) 
ನಿಯಮಗಳು, 2016 ರ ನಿಯಮ 31-78 ರಂತೆ ಕರಾವಳಿ 
ನಿಯಂತ್ರಣ ವಲಯ ಪ್ರದೇಶಗಳ ನದಿ ಪಾತ್ರಗಳಲ್ಲಿ 
ಗುರುತಿಸಿರುವ 27 ಮರಳು ದಿಬ್ಬಗಳಲ್ಲಿ (ಉಡುಪಿ-23 ಮತ್ತು 
ಉತ್ತರ ಕನ್ನಡ-4) ಮರಳು ತೆರವುಗೊಳಿಸಲು ಕರ್ನಾಟಕ 
ಕರಾವಳಿ ನಿಯಂತ್ರಣ ವಲಯ ಪ್ರಾಧಿಕಾರದಿಂದ ಅನುಮತಿ 
ನೀಡಲಾಗಿರುತ್ತದೆ. ಸದರಿ ಮರಳು ದಿಬ್ಬಗಳಿಂದಲೂ ಸಹ 
ಮರಳನ್ನು ತೆಗೆದು ಸಾರ್ವಜನಿಕ ಹಾಗೂ ಸರ್ಕಾರಿ 
ಕಾಮಗಾರಿಗಳಿಗೆ ಪೂರೈಸಲು ಕ್ರಮ ವಹಿಸಲಾಗುತ್ತಿದೆ. 
ರಾಜ್ಯದಲ್ಲಿ ಎಂ-ಸ್ಯಾಂಡ್‌ ಉತ್ಪಾದನೆಗೆ ಪ್ರೋತ್ಸಾಹ 
ನೀಡಲಾಗುತ್ತಿದ್ದು, ಪ್ರಸ್ತುತ, 289 ಎ೦-ಸ್ಯಾಂಡ್‌ ಘಟಿಕಗಳು 
ಕಾರ್ಯ ನಿರ್ವಹಿಸುತ್ತಿದ್ದ, ಈ ಘಟಕಗಳಿಂದ ರಾಜ್ಯದ 
ಸಾರ್ವಜನಿಕ ಹಾಗೂ ಸರ್ಕಾರಿ ಕಾಮಗಾರಿಗಳಿಗೆ ಎಂ- 
ಸ್ಯಾಂಡ್‌ ಪೂರೈಕೆ ಯಾಗುತ್ತಿರುತ್ತದೆ. 

ಕರ್ನಾಟಿಕ  ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 
ನಿಯಮಗಳು, 2017 ರ ಬನಿಯಮ 31-2೯ ರಂತೆ, ವಿದೇಶದಿಂದ 
ಮರಳು ಆಮದು ಮಾಡಿಕೊಳ್ಳಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. 

ನದಿ ಪಾತ್ರಗಳ ಪಕ್ಕದ ಕೃಷಿ ಜಮೀನುಗಳಲ್ಲಿ ಪ್ರವಾಹದಿಂದ 
ಸಂಗ್ರಹವಾಗಿರುವ ಮರಳನ್ನು ತೆರವುಗೊಳಿಸಿ ಕೃಷಿ ಯೋಗ್ಯ 
-ಭೂಮಿಯಾಗಿ ಪರಿರ್ವತಿಸಲು : ಕೃಷಿ -" ಜಮೀನು 
ಮಾಲೀಕರುಗಳಿಗೆ ಸದರಿ ಮರಳನ್ನು ತೆಗೆದು ವಿಲೇಪಡಿಸಲು 
. ಅವಕಾಶ ಕಲ್ಪಿಸಲಾಗಿರುತ್ತದೆ. 

ಮುಂದುವರೆದು, ದಿನಾಂಕ 05.05.2020 ರಂದು ಹೊಸ 
ಮರಳು ನೀತಿ, 2020 ನ್ನು ಜಾರಿಗೆ ತಂದಿದ್ದು, ಅದರಲ್ಲಿ ॥ ॥ 
& ॥॥ ನೇ ಶ್ರೇಣಿಯ ಹಳ್ಳ / ತೊರೆಗಳಲ್ಲಿ ಹಾಗೂ ಕೆರೆಗಳು 
ಲಭ್ಯವಿರುವ ಮರಳನ್ನು ಗ್ರಾಮ ಪಂಚಾಯಿತಿಗಳಿಗೆ 
ವಿಲೇವಾರಿ ಮಾಡಲು ಅವಕಾಶ ಕಲ್ಪಿಸಲಾಗಿರುತ್ತದೆ. 


ಅದರಂತೆ ಪ್ರಸ್ತುತ 267 ಮರಳು ನಿಕ್ಷೇಪದ ಪ್ರದೇಶಗಳನ್ನು 
ಗುರುತಿಸಲಾಗಿದ್ದು, ಈ ಪೈಕಿ 165 ಮರಳು ಬ್ಲಾಕ್‌ ಗಳಿಗೆ 
ಅಧಿಸೂಚನೆ ಹೊರಡಿಸ ಲಾಗಿದೆ. ಈ ಷೈಕಿ 955 ಮರಳು 
ವಿಕ್ಷೇಪ ಪ್ರದೇಶಗಳಲ್ಲಿ ಮರಳನ್ನು ತೆಗೆದು, ಸಾರ್ವಜನಿಕರಿಗೆ 
ಪೂರೈಸಲು ಕ್ರಮ ವಹಿಸಲಾಗಿರುತ್ತದೆ. 


॥, ೪ & ೪ ನೇ ಶ್ರೇಣಿಯ ಹೊಳೆ / ನದಿಗಳಲ್ಲಿ ಅಣೆಕಟ್ಟು / 
ಜಲಾಶಯ / ಬ್ಯಾರೇಜ್‌ ಹಾಗೂ ಅಣೆಕಟ್ಟಿನ ಹಿನ್ನೀರಿನ 
ಪ್ರದೇಶಗಳಲ್ಲಿ ಲಭ್ಯವಿರುವ ಮರಳನ್ನು ತೆಗೆಯಲು ಸರ್ಕಾರಿ 
ಸ್ಥಾಮದ ಸಂಸ್ಥೆಗಳಾದ ಮೆ|| ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ 
. ಕಾರ್ಪೋರೇಷನ್‌ (SMC) ಮತ್ತು ಮೆ] ಹಟ್ಟೆ ಚಿನ್ನದ ಗಣಿ 
ಕಂಪನಿ (46M) ನಿಯಮಿತ ಇವರಿಗೆ ವಹಿಸಲಾಗಿರುತ್ತದೆ. 


3 


ಸ್ಯ 


3- 


° ಅದರಂತೆ, ಪುಸ್ತುತ ಮೆ॥ ಕರ್ನಾಟಿಕ ಸ್ಟೇಟ್‌ ಮಿನರಲ್ಸ್‌ 
ಕಾರ್ಪೋರೇಷನ್‌ ಇವರಿಗೆ 46 ಹಾಗೂ ಮೆ ಹಟ್ಟಿ 
ಚಿನ್ನದ ಗಣಿ ಕಂಪನಿ ಇವರಿಗೆ 56 ಮರಳು ಬ್ಲಾಕ್‌ ಗಳಲ್ಲಿ 
ಮರಳು ಗಣಿಗಾರಿಕೆ ನಡೆಸಲು ಆಯಾ ಜಿಲ್ಲಾ ಮರಳು 
ಸಮಿತಿಗಳಿಂದ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 


ಈ ಯೋಜನೆಯ 
ರೂಪು-ರೇಷೆಗಳೇನು:; 


ಯಾವ ಉದ್ಭವಿಸುವುದಿಲ್ಲ. 
ಕಾಲಮಿತಿಯೊಳಗೆ. ‘ 

ಯೋಜನೆ ಅನುಷ್ಠಾನ 

ಗೊಳಿಸಲಾಗುತ್ತೆದೆ: 

(ಸಂಪೂರ್ಣ ವಿವರ 

ನೀಡುವುದು) \ 
ಮಂಡ್ಯ ಜಿಲ್ಲಾ | ಲೋಕೋಪಯೋಗಿ ಹಾಗೂ ಇತರೆ ಕಾಮಗಾರಿ 
ವ್ಯಾಪ್ತಿಯಲ್ಲಿ ಪ್ರಸ್ತುತ | ನಿರ್ವಹಿಸುವ ಇಲಾಖೆಗಳ ಮಾಹಿತಿಯಂತೆ ಮಂಡ್ಯ ಜಿಲ್ಲೆಗೆ 
ಗೃಹ ರ್ಮಾಣ | ವಾರ್ಷಿಕವಾರು ಅಂದಾಜು 10,06,673 ಮೆಟ್ರಿಕ್‌ ಟನ್‌ 
ಮತ್ತು ವಿವಿಧ | ಪ್ರಮಾಣದ ಮರಳಿನ . ಅವಶ್ಯಕತೆ - ಇರುತ್ತದೆ. 
ಕಾಮಗಾರಿಗಳ ತಾಲ್ಲೂಕುವಾರು ಮರಳಿನ ಬೇಡಿಕೆ ಪ್ರಮಾಣದ ವಿವರಗಳು 
ನಿರ್ವಹಣೆಗೆ . ಈ ಕೆಳಕಂಡಂತಿದೆ. 


ಮಾಹೆವಾರು ಎಷ್ಟು 


| ಮರಳಿನ ಬೇಡಿಕೆ ಇದೆ: 
"ಈ ಬೇಡಿಕೆಯನ್ನು 


ಯಾವ ಮೂಲಗಳಿಂದ 
ಭರಿಸಲಾಗುತ್ತಿದೆ? 
(ತಾಲ್ಲೂಕುವಾರು 
ವಿವರ ನೀಡುವುದು) 


ಪ್ರ. ತಾಲೂಕು ' ಅಂದಾಜು ಮರಳಿನ ಚೌಡಿಕ 
ಸಂ. ರ ಪ್ರಮಾಣ (ಮೆಟ್ರಿಕ್‌ ಟನಳಲ್ಲಿ) 

1. | ಮಂಡ್ಯ 209625 
2. |3.ಆರ್‌. ಪೇಟಿ 186084 

3. [ಮದ್ದೂರು 109774 

4. | ಮಳಲಿ 81098 

5. | ನಾಗಮಂಗಲ 176045 

6. | ಶ್ರೀರಂಗಪಟ್ಟಣ - 132044 

7. | ಪಾಂಡವಪುರ . 112003 


ಮಂಡ್ಯ" ಜಿಲ್ಲಾ ವ್ಯಾಪ್ತಿಯಲ್ಲಿ 17. ಎಂ-ಸ್ಯಾಂಡ್‌ 
ಘಟಕಗಳು ಕಾರ್ಯ ನಿರ್ವಹಿಸುತ್ತಿದ್ದು; ಸದರಿ ಘಟಕಗಳಿಂದ 
ಹಾಗೂ ತುಮಕೂರು, ರಾಮನಗರ ಮತ್ತು ಹಾಸನ 
ಜಿಲ್ಲೆಗಳಿಂದ ಎಂ-ಸ್ಕಾಂಡ್‌ ಪೂರೈಕೆ ಯಾಗುತಿರುತ್ತದೆ. 


ಸಂಖ್ಯೆ ಸಿಐ 481 ಎ೦ಐ೦ಎನ್‌ 2021 


ಮಹಿಳಾ ಮಕೆ ಸ ಅಜಂ 
ವಿಕಲತೆ ಹಿರಿಯ ನಾಗರಿಕರ 


ಸಬಲೀಕರಣ ಸಚಿವರು. 


